ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :1413 

ಸದಸ್ಯರು ಹೆಸರು : ಶ್ರೀ ಎಸ್‌. ನಾಗರಾಜ್‌ (ಸಲದೇಶ್‌ ನಾಗರಾಜ್‌) 
(ಸಫಳೀಯ ಸಂಸ್ಥೆಗಳ ಕೇತು) 

ಉತ್ತರಿಸಬೇಕಾದ ದಿನಾ೦ಕ : 18-03-2020 

ಉತ್ತರಿಸುವ ಸಚಿವರು : ಮಾನ್ಯ ಕಂದಾಯ ಸಚಿವರು 

ಈ. ಪ್ರಶ್ನೆ ಉತ್ತರ 

ಸಂ. 

(ಅ) ಪ್ರತಿದಿನವೂ ನಗರ ಹಾಗೂ ಗ್ರಾಮೀಣ | ತಾಲ್ಲೂಕು ಕಛೇರಿಗೆ ಆಗಮಿಸುವ ಸಾರ್ವಜನಿಕರಿಗೆ 
ಪ್ರದೇಶದ ಸಾರ್ವಜನಿಕರು ಹೆಚ್ಚಿನ | ನಾಗರೀಕ ಸೌಲಭ್ಯವನ್ನು ಕಲ್ಪಿಸಲಾಗಿರುವುದರಿಂದ 
ಸಂಖ್ಯೆಯಲ್ಲಿ ತಾಲ್ಲೂಕು ಕಛೇರಿ ಕೆಲಸಕ್ಕೆ | ಯಾವುದೇ ಅನಾನುಕೂಲಗಳು ಇರುವುದಿಲ್ಲ. 
ಬರುತ್ತಿದ್ದ, ಅವರಿಗೆ ಸೂಕ್ತ ನಾಗರೀಕ 
ಸೌಲಭ್ಯ ಕಲ್ಪಿಸದೇ ಅನಾನುಕೂಲ 
ವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

(ಆ) | ಚಾಮರಾಜನಗರ ತಾಲ್ಲೂಕು ಕಛೇರಿ ಬಳಿ, | ಚಾಮರಾಜನಗರ ತಾಲ್ಲೂಕು ಕಛೇರಿಯಲ್ಲಿ 
ಸಾರ್ವಜನಿಕರಿಗೆ ಕುಡಿಯುವ ನೀರು, | ಸಾರ್ವಜನಿಕರಿಗೆ ಶೌಚಾಲಯ, ಕುಳಿತುಕೊಳ್ಳಲು 
ಶೌಚಾಲಯ, ಕುಳಿತುಕೊಳ್ಳಲು ಜಾಗ | ಆಸನಗಳ ವ್ಯವಸ್ಥೆಯನ್ನು ಪಡಸಾಲೆಯಲ್ಲಿ, 
ಹಾಗೂ ಆಸನಗಳ ವ್ಯವಸ್ಥೆ ಕಲ್ಪಿಸಲು | ಕಲ್ಪಿಸಲಾಗಿದ್ದ ಹಾಗೂ ಕುಡಿಯುವ ನೀರಿನ 
ಕ್ರಮ ತೆಗೆದುಕೊಳ್ಳಲಾಗುವುದೇ; ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತದೆ. 

(ಇ) ಈ ಬಗ್ಗೆ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ | ಈ ವಿಷಯದ ಬಗ್ಗೆ ಚಾಮರಾಜನಗರ ಜಿಲ್ಲಾಧಿಕಾರಿ 
ಅಹವಾಲು ಸಲ್ಲಿಸಿದ್ದು, ಈ ಬಗ್ಗೆ ಸರ್ಕಾರ | ಕಛೇರಿಯಲ್ಲಿ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ 
ಕೈಗೊಂಡಿರುವ ಕ್ರಮಗಳೇನು? ಅಹವಾಲುಗಳನ್ನು ಸಲ್ಲಿಸಿರುವುದಿಲ್ಲ. 

ಕಂಇ 09 ವಿಮಕ 2020 


pS 
ಲ್‌ 


ಕತೆಂದಾಯ ಸಚಿವರು 


